WPP -47 


ಕರ್ನಾಟಕ ರಾಜ್ಯಪತ್ರ 


--- 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಮಾರ್ಚ್ ೧೫ , ೨೦೧೨ ( ಫಾಲ್ಗುಣ ೨೫ , ಶಕ ವರ್ಷ ೧೯೩೩) | ಸಂಚಿಕೆ ೧೧ 


ಭಾಗ - ೫ | 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


PROCEEDINGS OF THE KARNATAKA STATE BOARD OF WAKFS , BANGALORE . 


Sub : Assumption of Hazrath Yakeen Shah Vali Dargah and Mosque , Palace Road, Bangalore, 


under directmanagement of the Board . 


PREAMBLE : 


Hazrath Yakaeen Shah Vali Dargah and Mosque, Palace Road, Bangalore , is a Wakf Institution notified in the Gazette at 
Sl. No . 214 vide Notification No. MBW / 19 ( 1) dated : 7 -6 - 1965 published on 22 -07 - 1965 


The Wakf Officer, Dist. Wakf Office , Bangalore (U ) vide his letter dated . 17 .2 .2011, 7 .09.2011, 24 . 12. 2011 has reported 


that the Board has not constituted a Managing Committee to the said Wakf and a self styled Managing Committee is functioning and 


mis -using the Golak amount, has not submitted any budget Estimate , Statement of Accounts , nor paid Wakf contribution has 
requested to take the institution under direct management of the Board. The General Public vide their letter dated . 23.12.2011 has 
also complained regarding mis-management and mis appropriation of funds and its property. 


Therefore, it is felt necessary to assume the said institution under direct management of the Board and appoint Mr. M .A . 
Soudagar S /o Mr. M .I. Soudagar, Rtd. Superintendent of Police , No .16 , C .K . Garden , Wheeler Road Extension , St. Thomas Town , 
Bangalore 560084 as its Administrator to manage the day to day affairs of the above said Wakf, subject to ratification of the Board. 


Hence this order. 


ORDER NO . KBW /CMC /53 /BNU /2010 - 11 BANGALORE DTD . 08 .02 . 2012 


In view of the facts mentioned in the Preamble and in exercise of the powers conferred under Section 65 of the Wakf Act, 


1995, the institution viz ., Hazrath Yakeen Shah Vali Dargah and Mosque, Palace Road , Bangalore, is taken under direct 
management of the Board and Mr. M . A. Soudagar S/o Mr. M .I. Soudagar , Rtd Superintendent of Police, No.16 , C.K. Garden, 


( ೩೪೫ ) 


೩೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 


ಭಾಗ - ೫ 


Wheeler Road Extension , St.Thomas Town , Bangalore 560084 is appointed as its Administrator to manage the day to day affairs for 


a period of six (6 ) months or until further Orders which ever is earlier. 


The Administrator shall function in accordance with Wakf Act, 1995 and Karnataka Wakf Rules 1997 and directions 
issued by theKarnataka State Board of Wakfs , Bangalore from time to time. 

Addl. Chief Executive Officer (1/c), 
PD 26 

Karnataka State Board ofWakfs. 


ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು 


ಅಧಿಸೂಚನೆ 


ವಿಷಯ :- 


ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಪ್ಪು ಮಾಹಿತಿ ನೀಡಿರುವ ಕುರಿತು 


ಓದಲಾಗಿದೆ : - 1 ) 


ಆಯೋಗದ ಕಛೇರಿಯ ಅಧಿಸೂಚನೆ ಸಂಖ್ಯೆ : ಇ ( 1) 678 /2007 - 08/ ಪಿಎಸ್‌ಸಿ, ದಿನಾಂಕ: 05 - 11 - 2007 


2) ಶ್ರೀ ಕೆ.ಆರ್‌. ರವಿಕುಮಾರ್, ಇವರು 2007 - 08ನೇ ಸಾಲಿನ 629 ಮುಖ್ಯ ಶಿಕ್ಷಕರ ಹುದ್ದೆಗೆ ಸಲ್ಲಿಸಿದ ಅರ್ಜಿ 


3) ಶ್ರೀ ಕೆ. ಆರ್‌. ರವಿಕುಮಾರ್‌, ಇವರಿಗೆ ಜಾರಿ ಮಾಡಿದ ಕಾರಣ ಕೇಳಿರುವ ನೋಟೀಸ್ ಸಂ 

3346/10 - 11/ ಪಿಎಸ್‌ಸಿ, ದಿನಾಂಕ: 17 - 03 - 2011 


4 ) ಶ್ರೀ ಎಸ್ . ಅನಂತಮೂರ್ತಿ , ವಿಚಾರಣಾಧಿಕಾರಿಯವರ ವರದಿ, ದಿನಾಂಕ: 25 - 01 - 2012 


ಪ್ರಸ್ತಾವನೆ: 


ಆಯೋಗವು ಶಿಕ್ಷಣ ಇಲಾಖೆಯಲ್ಲಿನ 629 ಪ್ರೌಢಶಾಲಾ ಮುಖ್ಯ ಶಿಕ್ಷಕರ/ ಶಿಕ್ಷಕಿಯರ ಹುದ್ದೆಗಳ ನೇಮಕಾತಿಗಾಗಿ ದಿನಾಂಕ : 
05 - 11 -2007ರಂದು ಅಧಿಸೂಚನೆ ಹೊರಡಿಸಿದ್ದು , ಸದರಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ದಿನಾಂಕ: 29 - 12 - 2007ನ್ನು ಕೊನೆಯ ದಿನಾಂಕವೆಂದು 
ನಿಗದಿಪಡಿಸಲಾಗಿತ್ತು. ಶ್ರೀ ಕೆ.ಆರ್. ರವಿಕುಮಾರ್ , ಇವರು ಸಹ ಒಬ್ಬ ಅಭ್ಯರ್ಥಿಯಾಗಿದ್ದರು. ಅವರು ಈ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆಗಳಲ್ಲಿ 
ಒಂದಾಗಿರುವ ಬಿ.ಎಡ್. ಪದವಿಯನ್ನು ಪೂರೈಸಿದ್ದಾರೆಂದು ಮತ್ತು ಅವರನ್ನು ಮುಖ್ಯ ಶಿಕ್ಷಕರ ಹುದ್ದೆಗೆ ಅರ್ಹರೆಂದು ಪರಿಗಣಿಸುವಂತೆ ಇಂದಿರಾ ಗಾಂಧಿ 
ಮುಕ್ತ ವಿಶ್ವವಿದ್ಯಾಲಯದ ಬೆಂಗಳೂರಿನ ಪ್ರಾದೇಶಿಕ ನಿರ್ದೆಶಕರಾದ ಶ್ರೀ ಜಿ.ಹೆಚ್. ಇಮ್ರಾಪೂರ ಇವರು ನೀಡಿರುವ ಪತ್ರದ ಮೇರೆಗೆ ಅವರನ್ನು 
ಪರಿಗಣಿಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಮಾಡಲಾಗಿತ್ತು. ಅದರೆ ಶ್ರೀ ಕೆ. ಮಂಜ ಎಂಬ ಅಭ್ಯರ್ಥಿಯು ಶ್ರೀ ಕೆ.ಆರ್‌. ರವಿಕುಮಾರ್ ಇವರು 
ದಿನಾಂಕ: 29 -12- 2007ರಂದೇ ಅಂದರೆ ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದ ಕೊನೆಯ ದಿನಾಂಕದಂದೇ ಬಿ.ಎಡ್. ಪದವಿಯ ಒಂದು 
ವಿಷಯದ ಪರೀಕ್ಷೆಯನ್ನು ಬರೆದಿದ್ದಾರೆ. ಆದುದರಿಂದ ಅವರು ಸದರಿ ಹುದ್ದೆಗೆ ಅವಶ್ಯಕ ವಿದ್ಯಾರ್ಹತೆಯನ್ನು ಈ ಹುದ್ದೆಗೆ ಅರ್ಜಿ ಸ್ವೀಕರಿಸಲು 
ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗಾಗಿ ಹೊಂದಿರುವುದಿಲ್ಲವೆಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪಿಸಿದ ಹಿನ್ನೆಲೆಯಲ್ಲಿ ಇದರ ಸತ್ಯಾಸತ್ಯತೆಯನ್ನು 
ತಿಳಿಯುವ ಸಲುವಾಗಿ ಶ್ರೀ ಅನಂತಮೂರ್ತಿ ಎಸ್. ನಿವೃತ್ತ ನ್ಯಾಯಾಧೀಶರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಯಿತು. 
ವಿಚಾರಣಾಧಿಕಾರಿಯವರು ದಿನಾಂಕ: 25 - 01 -2012ರ ಅವರ ವರದಿಯಲ್ಲಿ ಶ್ರೀ ಕೆ. ಆರ್‌. ರವಿಕುಮಾರ್ , ಇವರ ಮೇಲಿನ ಆರೋಪವು 
ಅಮೂಲಾಗ್ರವಾಗಿ ಸಾಬೀತಾಗಿರುತ್ತದೆ ಎಂದು ವರದಿ ನೀಡಿರುತ್ತಾರೆ. 

ಆಯೋಗವು ಶ್ರೀ ಕೆ.ಆರ್‌. ರವಿಕುಮಾರ್ , ಇವರ ಮೇಲಿನ ಆರೋಪವು ಸಾಬೀತಾಗಿರುವುದರಿಂದ ಅವರನ್ನು 629 ಹುದ್ದೆಗಳ 2007 - 08ನೇ 
ಸಾಲಿನ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಹುದ್ದೆಗೆ ಆಯ್ಕೆಯಾಗಿರುವುದನ್ನು ರದ್ದುಪಡಿಸುವುದರೊಂದಿಗೆ ಮುಂದಿನ ಎರಡು ವರ್ಷಗಳ ಅವಧಿಗೆ ಆಯೋಗವು 
ನಡೆಸುವ ಎಲ್ಲಾ ಪರೀಕ್ಷೆಗಳಿಂದ ಡಿಬಾರ್ ಮಾಡಲು ತೀರ್ಮಾನಿಸಿರುತ್ತದೆ . 


ಆದೇಶ ಸಂಖ್ಯೆ: ಇ4) 86 / 2011 - 12 / ಪಿಎಸ್ಸಿ, ಬೆಂಗಳೂರು, ದಿನಾಂಕ: 21 - 02 - 2012 


ಕರ್ನಾಟಕ ಲೋಕಸೇವಾ ಆಯೋಗವು ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ( ಸಾರ್ವಜನಿಕ ಶಿಕ್ಷಣ ಇಲಾಖೆ) (ನೇಮಕಾತಿ) (ತಿದ್ದುಪಡಿ) 
ನಿಯಮಗಳು 2006 ಹಾಗೂ ಗೆಜೆಟೆಡ್ ಪ್ರೊಬೇಷನರ್‌ಗಳ ನೇಮಕಾತಿ (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿ) ನಿಯಮಗಳು 1997ರ ನಿಯಮ 
15ರಲ್ಲಿ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಸೇವೆಗಳ ( ಸಾಮಾನ್ಯ ನೇಮಕಾತಿ) ನಿಯಮಗಳು 1957ರ ನಿಯಮ 20ರ ಮೇರೆಗೆ ಆಯೋಗಕ್ಕೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶ್ರೀ ಕೆ. ಆರ್‌. ರವಿಕುಮಾರ್‌, ನೋಂದಣಿ ಸಂಖ್ಯೆ 17081 ಹೊಂದಿರುವ ಈ ಅಭ್ಯರ್ಥಿಯನ್ನು ಪ್ರಸ್ತುತ ಪರೀಕ್ಷೆಯಿಂದ 


287 – 39 


FOTEZE ODZIE, TOUJOU JUDJE ? 09 , 9009 


282 


ಡಿಬಾರ್ ಮಾಡುವುದಲ್ಲದೆ, ಕರ್ನಾಟಕ ಲೋಕಸೇವಾ ಅಯೋಗವು ನಡೆಸುವ ಪರೀಕ್ಷೆಗಳಿಗೆ ಮುಂದಿನ ಎರಡು ವರ್ಷಗಳ ವರೆಗೆ ಹಾಜರಾಗದಂತೆ 
ದಂಡನೆ ವಿಧಿಸಿದೆ. 

ಆಯೋಗದ ಆದೇಶದ ಮೇರೆಗೆ 

2 . 29. JO :3ces , 

ಕಾರ್ಯದರ್ಶಿ , 
2 .Cor . 44 

ಕರ್ನಾಟಕ ಲೋಕಸೇವಾ ಆಯೋಗ. 


IN THE COURT OF THE IV ADDL CITY CIVIL JUDGE AT BANGALORE (CCH 21 ) 


P & SC No . 25063/ 2011 


Between : 


Smt. Leela Bhandari, Aged 56 years , Sri Meethesh Kumar Bhandari Aged 35 Years , 


Vikram Bharndari, Aged 34 years, 


Sri Sumith Kumar Aged 31 Years , 


(No. 1 is the wife , And No . 2 the sons of Late Mangilal M . Jain , all are represented by their GPA holder 


Sri Methesh Kumar Bhandari , the 2nd Plaintiff and all are residing at door No . 457 , 


7th main 4th block, Jayanagar, Bangalore-11) 


- Petitioners 


And 


Nil 


- Respondent 


PUBLIC NOTICE 


Whereas the petitioner above named made an application under section 372 of the Indian Succession Act 1956 , for grant 
of Succession Certificate in respect of the Share Certificates and Bank Account more fully described below of deceased Mangilal M . 
Jain who died in 12 -07 - 2008 at Bangalore. 


Being known that no Caveat has been entered and that the said petition is posted for hearing on 24 -03-2012 and any 
person claiming to have any interest in the estate of the deceased may come and see the proceedings before the grant of 
Succession certificate . 


SCHEDULE SHARES /BANK ACCOUNT 


ITEM NO . 1 : 


All that shares of ( 1) Reliance Industries Ltd , Shares Bearing ( 1) Folio 24221598 , Share Certificate No. 16637855 from 
466256020 to 466256044 , (2 ) Folio No. 0 24221598 (a ) Share Certificate No. 53662654 bearing No. From O ’01256974735 to 
0 01256974784, (b ) Share Certificate No. 53662655 bearing No. From O 01256974785 to 0 01256974809. (c) Share Certificate No. 
62532048 bearing From O 02212868348 to 0 02212868497 . (3 ) Folio No. 29206261 Share (a ) Certificate No . 11493019 bearing No . 
From 207286401 to 207286410 . (b ) Certificate No . 50720480 bearing No. 0 011611996637 to 0 01161996646 And (c) Share 
Certificate No. 62123752 bearing No. From 0 02183784667 to 0 02183784686 , Totally 340 Shares and ( II) Godrej Consumer 
Products Ltd . Shares Bearing Folio No. 317351 Share Certificate No . 529819 bearing No . From 65676665 to 65677264 Totally 600 
Shares . 


ITEM NO . 2 : 


Amount Lying in Syndicate Bank S . B . A /c. No . 04052010016268 in the name of Late Mangilal 
Given under my hand and seal of the court this 24th day of February 2012. 

By order of the Court, 

Assistant Registrar, 
City Civil Court,Mayohall Unit, Bangalore. 


PD 24 


೩೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 


ಭಾಗ - ೫ 


ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ , ಇಪ( 2)589/ 2011 -12 / ಪಿಎಸ್‌ಸಿ, ಬೆಂಗಳೂರು, ದಿನಾಂಕ: 5 / 6 - 03 - 2012. 


2011ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ದಿನಾಂಕ:27 - 10 - 2011ರ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಆಯೋಗದ ಅಧಿಸೂಚನೆ ಸಂಖ್ಯೆ. ಇಪ(1)1025 /2011- 12 / ಪಿಎಸ್‌ಸಿ , ದಿನಾಂಕ:28 - 09 - 2011 ರಡಿ ಪ್ರಕಟಿಸಲಾಗಿದ್ದು, ಸದರಿ ಅಧಿವೇಶನದಲ್ಲಿ 
ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳು ಮತ್ತು ಹಿಂದಿನ ಅಧಿವೇಶನದಲ್ಲಿ ಪಡೆದಿರುವ ವಿನಾಯಿತಿ ಹಾಗೂ ಕಾನೂನು ಪದವಿಗಳ ಆಧಾರದ ಮೇಲೆ 
ವಿನಾಯಿತಿ ನೀಡಬೇಕಾಗಿರುವ ಪ್ರಕರಣಗಳನ್ನು ನಿಯಮಾನುಸಾರ ವಿವರದ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ತತ್ಸಂಬಂಧ ಅರ್ಹ ಅಭ್ಯರ್ಥಿಗಳ 
ಫಲಿತಾಂಶವನ್ನು ತಿದ್ದುಪಡಿಯ ಮೂಲಕ ಸಂಬಂಧಿತರ ಮಾಹಿತಿಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 


ಅಪೆಂಡಿಕ್ಸ್ " ಎ ” 


ಹಾಸನ ಕೇಂದ್ರ 


ಅಕೌಂಟ್ಸ್ ಹೈಯರ್ 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ . 32028ನ್ನು ಸೇರಿಸಿ ಓದಿಕೊಳ್ಳುವುದು. 


ಅಪೆಂಡಿಕ್ಸ್ “ ಬಿ ” 


ಹಾಸನ ಕೇಂದ್ರ 


ಜನರಲ್ ಲಾ ಭಾಗ- 1 


ಜನರಲ್ ಲಾ ಭಾಗ -1ರ ಪತ್ರಿಕೆ - 2ರಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ. 32050 ಮತ್ತು 32291ನ್ನು ಸೇರಿಸಿ ಓದಿಕೊಳ್ಳುವುದು. 

ವಿ. ಬಿ. ಪಾಟೀಲ್ 

ಕಾರ್ಯದರ್ಶಿ 

ಹಾಗೂ ಇಲಾಖಾ ಪರೀಕ್ಷೆಗಳ ನಿಯಂತ್ರಕರು, 
ಪಿ . ಆರ್ . 48 

ಕರ್ನಾಟಕ ಲೋಕಸೇವಾ ಆಯೋಗ. 


ಕರ್ನಾಟಕ ಲೋಕಸೇವಾ ಆಯೋಗ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ , ಇಪ(2) 588/ 2011 - 12/ ಪಿಎಸ್ಸಿ, ಬೆಂಗಳೂರು, ದಿನಾಂಕ:05 -03- 2012 . 
2009ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ಆಯೋಗದ ಅಧಿಸೂಚನೆ ಸಂಖ್ಯೆ. 
ಇಪ(1) 3542 /3639/2009 - 10/ ಪಿಎಸ್‌ಸಿ, ದಿನಾಂಕ: 11 /23 - 03 - 2010 ರಡಿ ದಿನಾಂಕ: 08 - 04 - 2010ರ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟಿಸಲಾಗಿದ್ದು , ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಯು ಗಳಿಸಿರುವ ಅಂಕಗಳು ಹಾಗೂ ತಮ್ಮ ಬಿ . ಕಾಂ . ಪದವಿಯನ್ನು ಪರಿಗಣಿಸಿ ಫಲಿತಾಂಶ 
ಪ್ರಕಟಿಸುವಂತೆ ಅಭ್ಯರ್ಥಿಯಿಂದ ಬಂದ ಮನವಿಯನ್ನು ಪುರಸ್ಕರಿಸಿ ಸಂಬಂಧಿತರ ಮಾಹಿತಿಗಾಗಿ ಕೆಳಕಂಡ ತಿದ್ದುಪಡಿಯನ್ನು ಪ್ರಕಟಿಸಲಾಗಿದೆ. 


ಅಪೆಂಡಿಕ್ಸ್ " ಬಿ " 


ಬೆಂಗಳೂರು ಕೇಂದ್ರ 


ಕೋ - ಆಪರೇಷನ್ 


ಕೋ - ಆಪರೇಷನ್ ಪತ್ರಿಕೆ -1ರಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ . 40813 ನ್ನು ಸೇರಿಸಿ ಓದಿಕೊಳ್ಳುವುದು. 

ವಿ. ಬಿ. ಪಾಟೀಲ್ 

ಕಾರ್ಯದರ್ಶಿ , 

ಹಾಗೂ ಇಲಾಖಾ ಪರೀಕ್ಷೆಗಳ ನಿಯಂತ್ರಕರು, 
ಪಿ . ಆರ್ . 49 

ಕರ್ನಾಟಕ ಲೋಕಸೇವಾ ಆಯೋಗ. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 


೩೪೯ 


ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ , ಇಪ( 2) 514 /2011 - 12 / ಪಿಎಸ್ಸಿ, ಬೆಂಗಳೂರು, ದಿನಾಂಕ: 30 - 01 - 2012 . 
2011ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ದಿನಾಂಕ: 27 - 10 - 2011ರ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಆಯೋಗದ ಅಧಿಸೂಚನೆ ಸಂಖ್ಯೆ. ಇಪ(1)1025 /2011 -12/ ಪಿಎಸ್‌ಸಿ, ದಿನಾಂಕ:28 - 09 - 2011 ರಡಿ ಪ್ರಕಟಿಸಲಾಗಿದ್ದು, ಸದರಿ ಅಧಿವೇಶನದಲ್ಲಿ 
ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳು ಮತ್ತು ಹಿಂದಿನ ಅಧಿವೇಶನದಲ್ಲಿ ಪಡೆದಿರುವ ವಿನಾಯಿತಿ ಹಾಗೂ ಕಾನೂನು ಪದವಿಯ ಆಧಾರದ ಮೇಲೆ 
ವಿನಾಯಿತಿ ನೀಡಿ ಫಲಿತಾಂಶ ಪ್ರಕಟಿಸುವಂತೆ ಅಭ್ಯರ್ಥಿಗಳಿಂದ ಬಂದ ಮನವಿಗಳನ್ನು ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳ ಫಲಿತಾಂಶವನ್ನು ಈ 
ತಿದ್ದುಪಡಿಯ ಮೂಲಕ ಸಂಬಂಧಿತರ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 

ಅಪೆಂಡಿಕ್ಸ್ “ ಎ ” 
ಬೆಂಗಳೂರು ಕೇಂದ್ರ 

ಎಸ್. ಎ .ಎಸ್. ಭಾಗ -3 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ. 15099ನ್ನು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ “ ಬಿ ” 
ಬೆಂಗಳೂರು ಕೇಂದ್ರ 

ಎಸ್. ಎ .ಎಸ್. ಭಾಗ - 3 
ಎಸ್. ಎ.ಎಸ್. ಭಾಗ -3ರ ಪತ್ರಿಕೆ -2 ರಿಂದ 5ರವರೆಗೆ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ . 17341ನ್ನು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ “ ಬಿ ” 

ಬೆಳಗಾವಿ ಕೇಂದ್ರ 

ಜನರಲ್ ಲಾ ಭಾಗ-1 
ಜನರಲ್ ಲಾ ಭಾಗ -1ರ ಪತ್ರಿಕೆ - 2ರಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ . 18013ನ್ನು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ “ ಎ ” 

ಬಳ್ಳಾರಿ ಕೇಂದ್ರ 

ಜನರಲ್ ಲಾ ಭಾಗ - 1 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ. 20065ನ್ನು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ “ ಬಿ ” 
ಚಾಮರಾಜನಗರ ಕೇಂದ್ರ 

ಜನರಲ್ ಲಾ ಭಾಗ - 1 
ಜನರಲ್ ಲಾ ಭಾಗ - 1ರ ಪತ್ರಿಕೆ - 2ರಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ . 24138ನ್ನು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ “ ಬಿ ” 
ಚಿಕ್ಕಮಗಳೂರು ಕೇಂದ್ರ 

ಜನರಲ್ ಲಾ ಭಾಗ -1 
ಜನರಲ್ ಲಾ ಭಾಗ - 1ರ ಪತ್ರಿಕೆ -2ರಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ 26086ನ್ನು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ " ಎ ” 

ಗುಲ್ಬರ್ಗಾ ಕೇಂದ್ರ 

ಪಿ. ಡಬ್ಲೂಡಿ, ಹೈಯರ್ ಭಾಗ-1 
ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ 30272ನ್ನು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ “ ಬಿ ” 

ಗುಲ್ಬರ್ಗಾ ಕೇಂದ್ರ 

ಜನರಲ್ ಲಾ ಭಾಗ -1 
ಜನರಲ್ ಲಾ ಭಾಗ - 1ರ ಪತ್ರಿಕೆ - 2ರಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ . 30384ನ್ನು ಸೇರಿಸಿ ಓದಿಕೊಳ್ಳುವುದು . 

ಅಪೆಂಡಿಕ್ಸ್ “ ಬಿ ” 

ಮಂಡ್ಯ ಕೇಂದ್ರ 

ಜನರಲ್ ಲಾ ಭಾಗ-1 
ಜನರಲ್ ಲಾ ಭಾಗ -1ರ ಪತ್ರಿಕೆ -2ರಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ . 37437ನ್ನು ಸೇರಿಸಿ ಓದಿಕೊಳ್ಳುವುದು. 


೩೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 


ಭಾಗ - ೫ 


ಅಪೆಂಡಿಕ್ಸ್ “ ಬಿ ” 
ಮಂಗಳೂರು ಕೇಂದ್ರ 

ಜನರಲ್ ಲಾ ಭಾಗ -1 
ಜನರಲ್ ಲಾ ಭಾಗ- 1ರ ಪತ್ರಿಕೆ -2ರಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ . 38369ನ್ನು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ “ ಬಿ ” 
ಮೈಸೂರು ಕೇಂದ್ರ 

ಜನರಲ್ ಲಾ ಭಾಗ -1 
ಜನರಲ್ ಲಾ ಭಾಗ - 1ರ ಪತ್ರಿಕೆ - 2ರಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ . 40765ನ್ನು ಸೇರಿಸಿ ಓದಿಕೊಳ್ಳುವುದು . 

ವಿ. ಬಿ . ಪಾಟೀಲ್ 

ಕಾರ್ಯದರ್ಶಿ , 

ಹಾಗೂ ಇಲಾಖಾ ಪರೀಕ್ಷೆಗಳ ನಿಯಂತ್ರಕರು, 
ಪಿ . ಆರ್ . 42 

ಕರ್ನಾಟಕ ಲೋಕಸೇವಾ ಆಯೋಗ. 


ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು 


ತಿದ್ದುಪಡಿ ಅಧಿಸೂಚನೆ 


ಸಂಖ್ಯೆ , ಇಪ( 2 )499 / 2011 - 12 / ಪಿಎಸ್‌ಸಿ, ಬೆಂಗಳೂರು, ದಿನಾಂಕ : 24 - 01 - 2012 . 


2011ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ದಿನಾಂಕ :27 -10 -2011ರ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಆಯೋಗದ ಅಧಿಸೂಚನೆ ಸಂಖ್ಯೆ. ಇಪ (1) 1025 /2011 - 12 / ಪಿಎಸ್‌ಸಿ, ದಿನಾಂಕ:28 - 09 - 2011 ರಡಿ ಪ್ರಕಟಿಸಲಾಗಿದ್ದು , ಸದರಿ ಅಧಿವೇಶನದಲ್ಲಿ 
ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳು ಮತ್ತು ಹಿಂದಿನ ಅಧಿವೇಶನದಲ್ಲಿ ಪಡೆದಿರುವ ವಿನಾಯಿತಿ ಮತ್ತು ಬಿ. ಕಾಂ . ಹಾಗೂ ಕಾನೂನು ಪದವಿಗಳ 
ಆಧಾರದ ಮೇಲೆ ವಿನಾಯಿತಿ ನೀಡಿ ಫಲಿತಾಂಶ ಪ್ರಕಟಿಸುವಂತೆ ಅಭ್ಯರ್ಥಿಗಳಿಂದ ಬಂದ ಮನವಿಗಳನ್ನು ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳ 
ಫಲಿತಾಂಶವನ್ನು ಈ ತಿದ್ದುಪಡಿಯ ಮೂಲಕ ಸಂಬಂಧಿತರ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 

ಅಪೆಂಡಿಕ್ಸ್ “ ಎ ” 
ಬೆಂಗಳೂರು ಕೇಂದ್ರ 

ಎಸ್ . ಎ . ಎಸ್ . ಭಾಗ - 1 
ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ. 16314ನ್ನು ಸೇರಿಸಿ ಓದಿಕೊಳ್ಳುವುದು. 

ಟ್ರೆಜರಿ ಅಕೌಂಟ್ಸ್ ಭಾಗ-2 
ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ. 16600ನ್ನು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ “ ಬಿ ” 
ಬೆಂಗಳೂರು ಕೇಂದ್ರ 


ಜನರಲ್ ಲಾ ಭಾಗ - 1 


ಜನರಲ್ ಲಾ ಭಾಗ -1ರ ಪತ್ರಿಕೆ - 2ರಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ . 16767ನ್ನು ಸೇರಿಸಿ ಓದಿಕೊಳ್ಳುವುದು. 

ಎಸ್ . ಎ.ಎಸ್. ಭಾಗ -3 
ಎಸ್. ಎ .ಎಸ್ . ಭಾಗ - 3ರ ಪತ್ರಿಕೆ - 2 ರಿಂದ 5ರವರೆಗೆ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ . 15800 ಮತ್ತು 16946ನ್ನು ಸೇರಿಸಿ 
ಓದಿಕೊಳ್ಳುವುದು. 

ಅಪೆಂಡಿಕ್ಸ್ “ ಎ ” 
ಬಾಗಲಕೋಟೆಕೇಂದ್ರ 

ಅಕೌಂಟ್ಸ್ ಹೈಯರ್ 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ . 23333ನ್ನು ಸೇರಿಸಿ ಓದಿಕೊಳ್ಳುವುದು. 

ಪಿ.ಡಬ್ಲೂ .ಡಿ. ಹೈಯರ್ ಭಾಗ- 2 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ . 23338ನ್ನು ಸೇರಿಸಿ ಓದಿಕೊಳ್ಳುವುದು. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 


೩೫೧ 


ಅಪೆಂಡಿಕ್ಸ್ “ ಬಿ ” 
ಚಾಮರಾಜನಗರ ಕೇಂದ್ರ 

ಜನರಲ್ ಲಾ ಭಾಗ -1 
ಜನರಲ್ ಲಾ ಭಾಗ -1ರ ಪತ್ರಿಕೆ - 2ರಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ. 24294ನ್ನು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ “ ಎ ” 
ಗದಗ್ ಕೇಂದ್ರ 


ಮುನಿಸಿಪಲ್ ಅಂಡ್ ಲೋಕಲ್ ಬೋರ್ಡ್ 


ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ. 31075ನ್ನು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ “ ಬಿ ” 


ಹಾಸನ ಕೇಂದ್ರ 
ಜನರಲ್ ಲಾ ಭಾಗ -1 


ಜನರಲ್ ಲಾ ಭಾಗ - 1ರ ಪತ್ರಿಕೆ - 2ರಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ . 32105ನ್ನು ಸೇರಿಸಿ ಓದಿಕೊಳ್ಳುವುದು. 


ಅಪೆಂಡಿಕ್ಸ್ “ ಬಿ ” 
ಕಾರವಾರ ಕೇಂದ್ರ 


ಜನರಲ್ ಲಾ ಭಾಗ - 1 


ಜನರಲ್ ಲಾ ಭಾಗ -1ರ ಪತ್ರಿಕೆ- 2ರಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ . 34461 ಮತ್ತು 34735ನ್ನು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ “ ಬಿ ” 
ಕೊಪ್ಪಳ ಕೇಂದ್ರ 

ಜನರಲ್ ಲಾ ಭಾಗ - 1 
ನೋಂದಣಿ ಸಂಖ್ಯೆ . 36270ನ್ನು ಜನರಲ್ ಲಾ ಭಾಗ- 1ರ ಪತ್ರಿಕೆ-2ರಲ್ಲಿ ಉತ್ತೀರ್ಣ ಎಂದು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ “ ಎ ” 

ಮಂಡ್ಯ ಕೇಂದ್ರ 

ಅಕೌಂಟ್ಸ್ ಹೈಯರ್ 
ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ 37093ನ್ನು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ “ ಬಿ ” 


ಮಂಗಳೂರು ಕೇಂದ್ರ 


ಜನರಲ್ ಲಾ ಭಾಗ- 1 
ನೋಂದಣಿ ಸಂಖ್ಯೆ. 38440ನ್ನು ಜನರಲ್ ಲಾ ಭಾಗ -1ರ ಪತ್ರಿಕೆ -2ರಲ್ಲಿ ಉತ್ತೀರ್ಣ ಎಂದು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ “ ಎ ” 
ಮೈಸೂರು ಕೇಂದ್ರ 

ಅಕೌಂಟ್ಸ್ ಹೈಯರ್ 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ . 40675ನ್ನು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ “ ಬಿ ” 
ಮೈಸೂರು ಕೇಂದ್ರ 
ಜನರಲ್ ಲಾ ಭಾಗ - 1 


ಜನರಲ್ ಲಾ ಭಾಗ - 1ರ ಪತ್ರಿಕೆ - 2ರಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ . 40385ನ್ನು ಸೇರಿಸಿ ಓದಿಕೊಳ್ಳುವುದು . 


೩೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 


ಭಾಗ - ೫ 


ಅಪೆಂಡಿಕ್ಸ್ " ಎ ” 

ರಾಮನಗರ ಕೇಂದ್ರ 

ರೆವಿನ್ಯೂ ಹೈಯರ್ ಭಾಗ-1 
ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ. 41021ನ್ನು ಸೇರಿಸಿ ಓದಿಕೊಳ್ಳುವುದು. 

ಅಪೆಂಡಿಕ್ಸ್ “ ಎ ” 
ರಾಯಚೂರು ಕೇಂದ್ರ 

ಅಕೌಂಟ್ಸ್ ಹೈಯರ್ 
ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ. 42118ನ್ನು ಸೇರಿಸಿ ಓದಿಕೊಳ್ಳುವುದು. 

ಲೋಕಲ್ ಲಾಸ್ ಅಂಡ್ ಕಮರ್ಷಿಯಲ್ ಬುಕ್ ಕೀಪಿಂಗ್ 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ. 42202ನ್ನು ಸೇರಿಸಿ ಓದಿಕೊಳ್ಳುವುದು. 

ವಿ . ಬಿ . ಪಾಟೀಲ್ 

ಕಾರ್ಯದರ್ಶಿ , 

ಹಾಗೂ ಇಲಾಖಾ ಪರೀಕೆಗಳ ನಿಯಂತಕರು . 
ಪಿ . ಆರ್ , 43 

ಕರ್ನಾಟಕ ಲೋಕಸೇವಾ ಆಯೋಗ. 


ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು 

ತಿದ್ದುಪಡಿ 
ಸಂಖ್ಯೆ , ಇಪ(1) 1102 / 2011 - 12 / ಪಿಎಸ್ಸಿ, ಬೆಂಗಳೂರು, ದಿನಾಂಕ: 12 - 10 - 2011 . 
2010ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ದಿನಾಂಕ:14 -04 -2011 ರ ರಾಜ್ಯ ಪತ್ರದಲ್ಲಿ ಆಯೋಗದ 
ಅಧಿಸೂಚನೆ ಸಂಖ್ಯೆ.ಇಪ(1) 2979 /2010 -11/ ಪಿಎಸ್‌ಸಿ, ದಿನಾಂಕ: 22 - 03 - 2011 ರಡಿ ಪ್ರಕಟಿಸಲಾಗಿದ್ದು, ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಯು 
ಗಳಿಸಿರುವ ಅಂಕಗಳ ಆಧಾರದ ಮೇಲೆ ಫಲಿತಾಂಶವನ್ನು ಈ ತಿದ್ದುಪಡಿಯ ಮೂಲಕ ಸಂಬಂಧಿತರ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 

ಅಪೆಂಡಿಕ್ಸ್ “ ಎ ” 
ಕಾರವಾರ ಕೇಂದ್ರ 

ಜನರಲ್ ಲಾ ಭಾಗ - 2 
ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ , 80317ನ್ನು ಸೇರಿಸಿ ಓದಿಕೊಳ್ಳುವುದು. 

ಅಕೌಂಟ್ಸ್ ಹೈಯರ್ 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ . 80317ನ್ನು ಸೇರಿಸಿ ಓದಿಕೊಳ್ಳುವುದು. 

ಹೆಚ್. ಬಿ. ಚನ್ನರಾಜು 

ಕಾರ್ಯದರ್ಶಿ ( ಪ್ರಭಾರ) 

ಹಾಗೂ ಇಲಾಖಾ ಪರೀಕ್ಷೆಗಳ ನಿಯಂತ್ರಕರು , 
ಪಿ . ಆರ್ , 41 

ಕರ್ನಾಟಕ ಲೋಕಸೇವಾ ಆಯೋಗ. 
FORM -I 
( SEE RULE- 9 ) 

Department of Police 
Office of the, Superintendent of Police, Bagalkot, 

NOTIFICATION 

Dated : 28th February , 2012 . 
Shri Suresh Lachchappa LamaniWorking as Police constable in the Police Department of Office of S.P. Office Bagalkot 
is permitted to change his Nameto Suresh L . Nayak 


P . D . c/ n 29 


Superintendent of Police , Bagalkot. 


2017 - 33 


BOTEZE ODZIE, TO WOO JUDJE ? 09 , 9009 


2352 


IN THE COURT OF THE ADDL. CITY CIVIL JUDGE MAYOHALL AT BANGALORE. 


P & SC No . 25008/ 2012 


IN THE MATTER OF THE ESTATE OF MR . V . S . THANGAVELU , DIED ON 04/07 /2011 (DECEASED ) 


PETITIONERS : 


1 . Mrs. T. SAMPATH KUMARI, wife of Late V. S . Thangavelu aged about 70 years. 


2. 


T. KALAISELVAN , S /o . late V . S . Thangavelu aged about 50 years. 


3 . 


Mrs . T. MADHAVI, wife of A. K . Sairathan daughter of late V . S . Thangavelu Aged about 45 years. 


4 . Miss. T.KALPANA , D /o . Iate V . S . Thangavelu Aged about 40 years. 


All are residing at No. 12/4 , O No. Il Street , Sivan Chetty Garden , Bangalore-560 042. 


Vis 


RESPONDENT : NIL 


NOTICE 


WHEREAS the petitioner above named has made an application under Section 372 of the Indian Succession Act for 
grant of Succession Certificate in respect of the credits of V . S . Thangavelu , who died intestate on the 4th day of July, 2011. 


Be it known that no caveat has been entered and that the said petition is posted for hearing on 30 /03/2012 and any 
person claiming to have any interest in the estate of the deceased may come and see the proceedings before the grant of 
Succession Certificate 


SCHEDULE OF PROPERTY 


An amount of Rs. 2 , 10 ,089,52 and accrued interest to the credit of Mr. V . S . Thangavelu , S /B Account Number 
04062010003909 with the Syndicate Bank, Sivan Chetty Garden , St. John s Road, Bangalore. 


Given undermy hand and seal of this Court this 21st day of February 2012 . 


By order of the Court , 

Assistant Registrar, 
City Civil Court, Mayohall Unit, Bangalore . 


PD 29 


FORM -I 


DEPARTMENT OF EDUCATION 


BLOCK EDUCATION OFFICE HAVERI 


NOTIFICATION 


Dated : 29-02-2012. 


Sri/Smt. SUFIYA SULTANA FAIROZE SAB Working as Assistant Teacher in the Education Department of/ Office of 
Block Education Office , Haveri is permitted to change his/her Name to SUFIYA SULTANA MOHAMMED FAROOQ AKKI. 
P . D . c /n 30 

Signature and Designation of the Appointing Authority . 


೩೫೪ 


FADE 837 ODZIE , TO JSO JUDJE 03 , 9009 


2007 – 38 


KARNATAKA STATE BOARD OF WAKFS 
[ constituted by the Government of Karnataka under the Wakf Act, 1995 (CENTRAL ACT 43 OF 95 )] 

Darul Awkaf. No. 6 , Cunningham Road , BANGALORE -560 052. 


CORRIGENDUM 


Sub :- 


Issue of Corrigendum in respect of Hazrath Ismail Shah Khadri Dargah 
Nadimavinapura ,Kunigal Taluk , Tumkur District . 


Ref:- 


Letter No . DWAC /TKR/05 -ADM /2001- 2002 DATED 23rd November, 2011. 


Hazrath Ismail Shah Khadri Dargah , Nadimavinapura , Kunigal Taluk , Tumkur District is a Notified Wakf Institution . 
Whereas the seven institutions of Nadimavinapura Village , Kunigal Taluk , have been notified in the Gazette dated : 15 -02- 1968 vide 
Notification No . MWB 19 ( 11) 6 dated : 10 -07 -1965 . The Wakf Officer , District Wakf Office , Tumkur vide letter cited above has 
suggested that there are discrepancies and requested to issue corrigendum . Accordingly a Public Notice dated : 17 -01-2012 was 
issued for calling Objections/Suggestions. Whereas the Wakf Officer, DistrictWakf Office, Tumkur vide his letter dated 06 -02- 2012 
has reported that no Objections /Suggestions were received in this behalf . This office has also not received any 
Objections/Suggestions. 


In view of the above facts stated in the Preamble. Hence this Corrigendum . 


Existing Entries published in the Gazette 


Correction to be made /required 


Name of the Institutions 


Extent 


Sy . No ./Khata No. 


Extent 


Gazette Si. 

No. 


Sy . No ./Khata 

No. 


3 


260 


K . No . 77 


K . No. 77 


0A -01 14 Gts 


Masjid (Sunni) 
Nadimavinapura 


261 


Sy . No . 104 


Sy . No. 104 


5A021 Gts . 


Hazrath Ismail Shah 
Khadri Dargah (Sunni) 
Nadimavinapura 


262 


Sy . No . 49 


Sy . No. 49 


2A - 12 Gts. 


Hazrath Mardan -e -Gaib 
Dargh (Sunni) 
Nadimavinapura 


263 


Sy . No . 107 


Sy . No. 107 


OA -08 Gts. 


Hazrath Lala Shah Wali 
Makan ( Sunni) 
Nadimavinapura 


264 


Khata No . 76 


Khata No. 76 


0A -01 14 Gts . 


Ashurkhana (Sunni) 
Nadimavinapura 


265 


Sy. No. 140 


5A - 00 Gts . 


Sy. No. 140 / 1P 


Karbala (Sunni) 
Nadimavinapura 


5A - O Gts . 


266 


Sy . No. 100 


3A -03 Gts . 


Idgah ( Sunni) 
Nadimavinapura 


Sy . No. 100 /1A1 
Sy . No. 100 /1A 


4A - 28 Gts . 


PD 27 


Addl. Chief Executive Officer, 
Karnataka State Board ofWakfs , 


287 – 39 


FOTEZE ODZIE, TOUJOO JUDJE ? 09 , 9009 


23538 


FORM -I 

(SEE RULE - 9) 
DEPARTMENT OF : EDUCATION OFFICE OF THE : D . D .I. P . KOPPAL 

NOTIFICATION 
Shri Sadashiva Nandur S/o Basavantarao Nandur Working as Music Teacher in the Education Department of /Office of 
Govt . Junior College for girls Koppal. Tq: Dist: Koppal is permitted to change his /her name to SADASHIVA PATIL . 


P . D . c / n 33 


Deputy Director , DDPI Koppal. 


FORM -IV 
(SEE RULE -12 ) 

NOTICE 


It is hereby notified that the undersigned has changed his name from Dr. G . SRINIVASAPPA to Dr. G . SRINIVAS 


P . D . c /n 31 


Dr. G . SRINIVASAPPA 


KARNATAKA STATE BOARD OF WAKFS 
No. KSBW /REG / 24/ BLY/2011 - 12, Dated : 18 -02 -2012 


CERTIFICATE OF REGISTRATION 


It is hereby certified that the below mentioned Wakf is registered with the Karnataka State Board of Wakfs under Section 
36 of the Wakf Act, 1995 . 


Sl. No . of 


Particulars of Wakf Properties 


Name, Class & 
Description of the Wakfs 


Name of the 
Muthavalli 


Kitabul Awkaf 


659 


PROPERTIES 


Additional property of 
Abusa Macca (Mulla ) 
Masjid (Sunni), Tekklakote 
Village Siriguppa Taluk 
Bellary District. 


Sy . No. 194 of Budguppa Village, Karur Hobli, 
Sirguppa Taluk. 


Managing 
Committee 
represented by its 
President. 


Measuring : 19 Acres - 96 cents. 


BOUNDARIES 


East : Rasta (Road ), 


West : Private Land . 


North : Water ponds & Filter House . 


South : Halla (Nala ). 


PD 28 


Addl. Chief Executive Officer [l/c], 
Karnataka State Board ofWakfs , 


IN THE COURT OF THE IVth Addl. CITY CIVIL JUDGE AT BANGALORE (CCH - 21 ) 


P & SC No. 25059/2011 


BETWEEN : 


1. Mr. Jeevan Ray Maxim Alvares , Major , r/a. No. 10/4 , Hutchins Road , 6th Cross, St . 

Thomas Town, Bangalore 560 084 . 


೩೫೬ 


FAST :37 ODZIE , TODOLO JOJE 03, 9009 


XJ871 – 39 


2 . Mr. Prakash Stanislaus Alvares, major, r/a No. 43 , II Cross, Syndicate Bank Colony , 

Arekere , Bannerghatta Road , Bangalore-560 076 . 


Mrs. Brinda Rose Marie Aria , Major , w /o Mr. Zubin Aria, r/a No. 10/4 , Hutchins Road , 6th 
Cross , St. Thomas Town , Bangalore -560 084, by her attorney, Mr. Jeevan Ray Maxim 
Alvares. 


4 . Mr. Prem Erin Alvares , Major, R /a No. 102 , 1st Floor, Alcazar, Infantry Road Cross , 


Bangalore -560 001. 


: 


: PETITIONERS 


And : 


NIL 


: RESPONDENTS 


PUBLIC NOTICE 


Whereas the petitioner above named have made an application under S . 278 of the Indian Succession Act for grant of 
Letters of administration in respect of the property and credits of Andrew Raymond Alvares-who died intestate on the 31st March , 
2001,. Be it known that no caveat has been entered and that the said petition is posted for hearing on 24 -03- 2012 and any person 
claiming to have any interest in the estate of the deceased may come and see the proceedings before the grant of letters of 
administration . 


Schedule 


1. 


Half share in property No . 10 /4 , Hutchins Road , 6th Cross, St. Thomas Town, Bangalore . 


2 . Garden land in Re-survey No. 41- 10 of Pachanady Village ,Mangalore Taluk, measuring 69 cents . 


3 . 


1/4th share in dry agricultural lands in Pachanady Village, Mangalore Taluk , held jointly with Lawrence Alvares, 
Joseph Alvares and Cedric Alvares ; i. Resurvey No . 105 - 1B , ii. Resurvey No. 105 - 2 & iii. Resurvey No . 113 -5 , 


Given under my hand and seal of this court , this 17th day of February, 2012 . 


By order of Court, 

Assistant Registrar, 
City Civil Court, Mayo Hall Unit, Bangalore. 


PD 30 


IN THE COURT OF THE IVth Addl. CITY CIVIL JUDGE AT BANGALORE (CCH -21) 


P & S C No . 25060 /2011 


BETWEEN : 


1. 


Mr. Jeevan Ray Maxim Alvares, Major, r/a. No . 10 /4, Hutchins Road , 6th Cross, St. 
Thomas Town, Bangalore 560 084 . 


2 . 


Mr. Prakash Stanislaus Alvares, major, r/a No. 43 , Il Cross, Syndicate Bank Colony, 
Arekere, Bannerghatta Road , Bangalore -560 076 . 


Mrs . Brinda Rose Marie Aria , Major, w /o Mr. Zubin Aria , r/a No. 10 /4 , Hutchins Road, 6th 
Cross , St. Thomas Town , Bangalore -560 084 . By her attorney , Mr. Jeevan Ray Maxim 
Alvares . 


4. 


Mr. Prem Erin Alvares, Major, R/a No. 102, 1st Floor, Alcazar, Infantry Road Cross, 


Bangalore -560 001. 


: PETITIONERS 


And : 


NIL 


: RESPONDENTS 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 


೩೫೭ 


PUBLIC NOTICE 


Whereas the petitioner above named have made an application under S . 278 of the Indian Succession Act for grant of 
Letters of administration in respect of the property and credits of Blanche Marie Theresa Alvares-who died intestate on the 12th 
June, 2011,. Be it known that no caveat has been entered and that the said petition is posted for hearing on 24 -03 -2012 and any 
person claiming to have any interest in the estate of the deceased may come and see the proceedings before the grant of letters of 
administration . 

SCHEDULE 


1 , 


2 . 


Half share in property No . 10 /4 , Hutchins Road , 6th Cross, St. Thomas Town , Bangalore. 
1/3 d share to the above property as the deceased s share in the property of Andrew Raymond Alvares : 
1/3 share in properties in Panchandy Village , Mangalore Taluk , being the deceased s share in the 
property of Andrew Raymond Alvares : 
Garden land at in Re- survey No. 41 - 10 of Pachanady Village , Mangalore Taluk measuring 69 cents (1 /3 
share). 


1/4th share in dry agricultural lands in Pachanady Village , mangalore Taluk held jointly with Lawrence 
Alvares , Joseph Alvares and Cedric Alvares : 
i. Resurvey No. 105 - 1B , ii. Resurvey No. 105 -2 & iii. Resurvey No. 113 -5 . 
Given undermyhand seal of this court, this 17th day of February , 2012 . 


By order of Court , 

Assistant Registrar, 
PD 31 

City Civil Court, Mayo Hall Unit, Bangalore . 
ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ಇಪ( 1) 2013 / 2011 - 12 / ಪಿಎಸ್ಸಿ ದಿನಾಂಕ : 01 - 03 - 2012 . 
2011ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ದಿನಾಂಕ : 27 -10 -2011ರ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಆಯೋಗದ ಅಧಿಸೂಚನೆ ಸಂಖ್ಯೆ : ಇಪ (1)1025 /2011 - 12/ ಪಿಎಸ್‌ಸಿ, ದಿನಾಂಕ : 28 - 09 -2011ರಡಿ ಪ್ರಕಟಿಸಲಾಗಿದ್ದು , ಸದರಿ ಅಧಿವೇಶನದ 
ಅಭ್ಯರ್ಥಿಯು ಸಲ್ಲಿಸಿದ್ದ ಮನವಿ ಮೇರೆಗೆ ಕೀ ಉತ್ತರಗಳ ಪರಿಶೀಲನೆಯ ನಂತರ ಅಭ್ಯರ್ಥಿಯು ಗಳಿಸಿರುವ ಅಂಕಗಳ ಆಧಾರದ ಮೇಲೆ 
ಫಲಿತಾಂಶವನ್ನು ತಿದ್ದುಪಡಿಯ ಮೂಲಕ ಸಂಬಂಧಿತರ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 

ಅಪೆಂಡಿಕ್ಸ್ “ ಎ ” 
ಬೆಂಗಳೂರು ಕೇಂದ್ರ 

ಎಸ್. ಎ .ಎಸ್, ಭಾಗ -2 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ : 17593ನ್ನು ಸೇರಿಸಿ ಓದಿಕೊಳ್ಳುವುದು 

ವಿ . ಬಿ. ಪಾಟೀಲ್, 

ಕಾರ್ಯದರ್ಶಿ , 

ಹಾಗೂ ಇಲಾಖಾ ಪರೀಕ್ಷೆಗಳ ನಿಯಂತ್ರಕರು, 
ಪಿ . ಆರ್ . 47 

ಕರ್ನಾಟಕ ಲೋಕಸೇವಾ ಆಯೋಗ. 
ನಮೂನೆ- 1 
(9ನೇ ನಿಯಮ ನೋಡಿ) 
ಗಣಿ ಮತ್ತು ಭೂವಿಜ್ಞಾನ ಇಲಾಖೆ 

- ಅಧಿಸೂಚನೆ 

ದಿನಾಂಕ : 05 - 03 - 2012. 
ಶ್ರೀಮತಿ ಶಾಂತರೂಪ ಸಿ. ಹೆಚ್. ಕೆಲಸ ಮಾಡುತ್ತಿರುವ ಭೂವಿಜ್ಞಾನಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ, ಕಾರ್ಯಾಲಯದಲ್ಲಿ 
ಹಿರಿಯ ಭೂವಿಜ್ಞಾನಿ ( ಅಂತರ್ಜಲ), ಚಿತ್ರದುರ್ಗ ಅವಳ ಹೆಸರು ಬದಲಾವಣೆಗೆ ಅನುಮತಿ ನೀಡಲಾಗಿದೆ , ಈ ಹೆಸರಿಗೆ ರೂಪ, ಸಿ. ಹೆಚ್ . 

ನಿರ್ದೇಶಕರು , 
ಪಿ. ಆರ್ . 32 

ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಬೆಂಗಳೂರು- 1. 


೩೫೮ 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 
ಕರ್ನಾಟಕ ಲೋಕಸೇವಾ ಆಯೋಗ, "ಉದ್ಯೋಗ ಸೌಧ, ಬೆಂಗಳೂರು- 560001 


ಸೇರ್ಪಡೆ ಅಧಿಸೂಚನೆ 


ಸಂಖ್ಯೆ : ಇ (1) 7394 / 2011 - 12 / ಪಿಎಸ್ಸಿ, ಬೆಂಗಳೂರು, ದಿನಾಂಕ : 3 - 3 - 2012. 


ಉಲ್ಲೇಖ :- 


1) ಆಯೋಗದ ಅಧಿಸೂಚನೆ ಸಂಖ್ಯೆ: ಇ(1) 6314 /2011 -12 / ಪಿಎಸ್‌ಸಿ, ದಿನಾಂಕ: 03 - 11 - 2011 


2) 


ಸರ್ಕಾರದ ಪತ್ರ ಸಂಖ್ಯೆ : ಸಿಆಸುಇ 178 ಸೆನೆನಿ 2010, ದಿನಾಂಕ: 09 - 02 - 2012 


ಆಯೋಗವು 2011ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ 352 ಹುದ್ದೆಗಳ ನೇಮಕಾತಿ ಸಂಬಂಧ ದಿನಾಂಕ : 3 - 11 - 2011 ರಂದು 
ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು, ಅದರಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಗ್ರೂಫ್ ಬಿ ವೃಂದದ 10 ಹುದ್ದೆಗಳನ್ನು 
ಅಧಿಸೂಚಿಸಲಾಗಿದ್ದು, ಉಲ್ಲೇಖಿತ (2) ರ ಸರ್ಕಾರದ ಪ್ರಸ್ತಾವನೆಯನ್ವಯ 13 ಹುದ್ದೆಗಳನ್ನು ಸೇರಿಸಿ ಸದರಿ ಹುದ್ದೆಗಳ ಸಂಖ್ಯೆಯನ್ನು 23ಕ್ಕೆ 
ಹೆಚ್ಚಿಸಲಾಗಿದ್ದು, ಹುದ್ದೆಗಳ ಪರಿಷ್ಕೃತ ವರ್ಗೀಕರಣ ಈ ಕೆಳಕಂಡಂತಿರುತ್ತದೆ. ಪ್ರಸ್ತುತ ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳ ಸಂಖ್ಯೆಯು ಒಟ್ಟು 365 
ಆಗಿರುತ್ತದೆ. ಈ ವಿವರವನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಿದೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 


ASSISTANT REGISTRAR OF CO -OPERATIVE SOCIETIES 


GROUP- B 


ಮೀಸಲಾತಿ ವರ್ಗ 


ಇತರೆ 


ಮಹಿಳೆ 


ಗ್ರಾಮೀಣ 


ಮಾಜಿ ಸೈನಿಕ 


ಕ. ಮಾ . ಅ. 


ಅಂ . ವಿ. 


ಸಾಮಾನ್ಯ ವರ್ಗ 


01. 


ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 


ಪ್ರವರ್ಗ - 1 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ - 3ಎ 


ಪ್ರವರ್ಗ - 3ಬಿ 


ಒಟ್ಟು 


ವಿ. ಬಿ . ಪಾಟೀಲ್, ಭಾ ಆ.ಸೇ . 


ಕಾರ್ಯದರ್ಶಿ, 


ಪಿ . ಆರ್ . 51 


ಕರ್ನಾಟಕ ಲೋಕ ಸೇವಾ ಆಯೋಗ, ಬೆಂಗಳೂರು 


ಕಂದಾಯ ಇಲಾಖೆ 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ, ಹಾಸನ ಜಿಲ್ಲೆ, ಹಾಸನ - 573 201 

ಅಧಿಕೃತ ಜ್ಞಾಪನ 

ನಂ .ಗ್ತಾಲೆ. ಸಿಬ್ಬಂದಿ -106 /2010 - 11, ದಿನಾಂಕ: 01 - 03 - 2012 
ವಿಷಯ :- ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ 

ಆಯ್ಕೆ ಆದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಕುರಿತು. 
ಉಲ್ಲೇಖ:- 1. ಸರ್ಕಾರದ ಅಧಿಸೂಚನೆ ಸಂ ಕಂಇ 299 ಬಿಎಸ್ಸಿ 2006 ದಿನಾಂಕ: 3/2 /2009 ಮತ್ತು ದಿನಾಂಕ: 

24 /7 /2009 . 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 


೩೫೯ 


2 . ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಬೆಂಗಳೂರು ರವರ ಪತ್ರದ ಸಂಖ್ಯೆ . ಕಂ . ಇ .04 

ಬಿ .ಎಸ್. ಸಿ . 2011 ದಿನಾಂಕ: 25 / 02 /2011 . 


3. ಈ ಕಚೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 13/05 /2011. 


4. ಈ ಕಾರ್ಯಾಲಯದ ಆಯ್ಕೆ ಪಟ್ಟಿ ದಿನಾಂಕ: 24 - 09 - 2011. 


ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 42 ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರನೇಮಕಾತಿ ಮೂಲಕ ಭರ್ತಿಮಾಡುವ 
ಸಲುವಾಗಿ ಕರ್ನಾಟಕ ಸಾಮಾನ್ಯ ಸೇವೆಗಳು ( ರೆವೆನ್ಯೂ ಸಬಾರ್ಡಿನೇಟ್ ಬ್ರಾಂಚ್, ಕೇಡರ್ ಅಂಡ್ ರಿಕ್ರೂಟ್‌ಮೆಂಟ್) ನಿಯಮಗಳನ್ವಯ ಉಲ್ಲೇಖ(1) 
ಮತ್ತು (2) ರಲ್ಲಿನ ಸರ್ಕಾರದ ಅಧಿಸೂಚನೆಯಂತೆ ಉಲ್ಲೇಖ(3) ರ ಈ ಕಾರ್ಯಾಲಯದ ಅಧಿಸೂಚನೆಯನ್ವಯ , ಆನ್‌ಲೈನ್ ಮೂಲಕ ಅರ್ಜಿಗಳನ್ನು 
ಆಹ್ವಾನಿಸಲಾಗಿತ್ತು . ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಅರ್ಜಿಗಳನ್ನಾಧರಿಸಿ, ಅರ್ಹತೆ ಮತ್ತು ಮೀಸಲಾತಿಯನ್ವಯ ವಿಂಗಡಿಸಿ 1:10 ರ 
ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ಪ್ರಕಟಿಸಲಾಗಿರುತ್ತದೆ. ಈ ಪರಿಶೀಲನಾ ಪಟ್ಟಿಯ ಬಗ್ಗೆ ಆಕ್ಷೇಪಣೆ /ತಕರಾರು 
ಅರ್ಜಿಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. 


ಪರಿಶೀಲನಾ ಪಟ್ಟಿಯಲ್ಲಿ ಲಭ್ಯವಾದ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ (4) ರಂತೆ 
ಪ್ರಕಟಿಸಲಾಗಿದೆ . 


ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ದಿನಾಂಕ: 17 -10 -2011 ರಂದು ಸಮಾಲೋಚನಾ ಸಭೆ ನಡೆಸಿ ಖಾಲಿ ಹುದ್ದೆಗಳ ಮಾಹಿತಿಯನ್ನು 
ನೀಡಿ ಅಭ್ಯರ್ಥಿಗಳು ಆಪೇಕ್ಷೆ ಪಟ್ಟಂತಹ ಕಾರ್ಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. 

ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಮೆರಿಟ್ ಮತ್ತು ವರ್ಗವಾರು ಆಧಾರದ ಮೇಲೆ, ಈ ಕೆಳಕಂಡ ಅಭ್ಯರ್ಥಿಯನ್ನು ಗ್ರಾಮಲೆಕ್ಕಿಗರ ಹುದ್ದೆಯ 
ವೇತನ ಶ್ರೇಣಿಯ 5800 -100 - 6000 -125 -6500 -150 -7100 -175 - 7800 - 200- 8600 - 225 -9500 -250 -10500 ರಲ್ಲಿ ನೇಮಕಾತಿ ಮಾಡಿ 
ಆದೇಶಿಸಿರುತ್ತದೆ. 

ನೇಮಕಾತಿ ಮಾಡಿರುವ 
ಅಭ್ಯರ್ಥಿಯ ಹೆಸರು ತಂದೆಯ ಹೆಸರು 

ವಿಳಾಸ 

ವೃತ್ತದ ಹೆಸರು 
ಹೊಸಮನಿ ದೇವೇಂದ್ರಪ್ಪ | ಹೊಸಮನಿ ಕೆಂಚಪ್ಪ | ಸೊನ್ನ ಪೋಸ್ಟ್, ಹೆಚ್.ಬಿ. ಹಳ್ಳಿ ತಾಲ್ಲೂಕು, ಬಳ್ಳಾರಿ -583220 . | ಅರು 

ಅರಕಲಗೂಡು ತಾಲ್ಲೂಕು, 
ಮಧುರನಹಳ್ಳಿ ವೃತ್ತ. 


ಷರತ್ತುಗಳು : 


1. ಅಭ್ಯರ್ಥಿಯು ಈ ಆದೇಶ ತಲುಪಿದ 15 ದಿನಗಳೊಳಗೆ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ತಹಶೀಲ್ದಾರರ ಸಮಕ್ಷಮದಲ್ಲಿ 

ವರದಿ ಮಾಡಿಕೊಳ್ಳುವುದು . ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) 1977ರ ನಿಯಮ 18ರನ್ವಯ 

ನೇಮಕಾತಿಯನ್ನು ರದ್ದುಪಡಿಸಲಾಗುತ್ತದೆ. 
2. ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರಗಳನ್ನು 

ಹಾಜರುಪಡಿಸುವುದು. 
3. ಈ ನೇಮಕಾತಿಯು ಅಭ್ಯರ್ಥಿಯು ಹಾಜರುಪಡಿಸಿರುವ ಪಿ . ಯು .ಸಿ. ಅಂಕ ಪಟ್ಟಿಯ ಸತ್ಯಾಪನೆಗೆ ಒಳಪಟ್ಟಿರುತ್ತದೆ. 
4. ಅಭ್ಯರ್ಥಿಯು ಸಲ್ಲಿಸುವ ಮೂಲ ದಾಖಲಾತಿಗಳಲ್ಲಿ ತಪ್ಪು ಮಾಹಿತಿ ಅಥವಾ ಸುಳ್ಳು ಎಂದು ಕಂಡು ಬಂದಲ್ಲಿ ಅಂತಹವರ ಆಯ್ಕೆಯನ್ನು 

ರದ್ದುಪಡಿಸಲಾಗುತ್ತದೆ. 
5. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ 2 ವರ್ಷಗಳ ಅವಧಿಯು ಪರಿವೀಕ್ಷಣೆ ಅವಧಿ ( Probation Period) ಯಾಗಿರುತ್ತದೆ. ಈ 

ಅವಧಿಯಲ್ಲಿ (1) ಅಕೌಂಟ್ಸ್ ಲೋಯರ್ 2) ರೆವಿನ್ಯೂ ಲೋಯರ್ ಮತ್ತು ಕನ್ನಡ ಭಾಷಾ ಪರೀಕ್ಷೆ (SSLC ಯಲ್ಲಿ ಕನ್ನಡವನ್ನು ಪ್ರಥಮ 
ಅಥವಾ ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ) ಗಳಲ್ಲಿ ಉತ್ತೀರ್ಣರಾಗುವುದು. ತಪ್ಪಿದಲ್ಲಿ ಹಾಗೂ ಕೆಲಸ ಕಾರ್ಯಗಳು 

ತೃಪ್ತಿಕರವಾಗಿರದಿದ್ದಲ್ಲಿ ಸೇವೆಯಿಂದ ತೆಗೆದು ಹಾಕಲಾಗುವುದು. 
6. ಅಭ್ಯರ್ಥಿಯು ಸೇವೆಗೆ ಹಾಜರಾಗಿ ಭಾರತ ಸಂವಿಧಾನದ ರೀತ್ಯಾ ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸುವುದು. 
7. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರವನ್ನು 

ಹಾಜರುಪಡಿಸುವುದು. 


೩೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್ ೧೫ , ೨೦೧೨ 


ಭಾಗ - ೫ 


8. ಅಭ್ಯರ್ಥಿಯು ಸರ್ಕಾರದ ಆದೇಶ ನಂ . FD /SPL/04/PET/05 ದಿನಾಂಕ 31 /03 / 2006 ರಂತೆ ಹೊಸ ನಿವೃತ್ತಿ ವೇತನ ಯೋಜನೆಗೆ 

ಒಳಪಟ್ಟಿರುತ್ತಾರೆ. 
9. ಸರ್ಕಾರದ ಸುತ್ತೋಲೆ ಸಂ .ಕಂ . ಇ/54/ ಬಿಎಸ್ಸಿ/2007, ದಿನಾಂಕ: 27 /3/2007 ರನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ಹಾಸನ ಜಿಲ್ಲೆಯಲ್ಲಿ 

ಕನಿಷ್ಟ 5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 
10 . ಅಭ್ಯರ್ಥಿಗಳು, ಕರ್ನಾಟಕ ನಾಗರೀಕ ಸೇವೆ (ನಡತೆ) ನಿಯಮಗಳು 1966 ಹಾಗೂ ಕರ್ನಾಟಕ ನಾಗರೀಕ ಸೇವೆ ( ವರ್ಗೀಕರಣ , 

ನಿಯಂತ್ರಣ, ಮೇಲ್ಮನವಿ) ನಿಯಮಗಳು 1957 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ 

ಬದ್ದರಾಗಿರುತ್ತಾರೆ. 
11 . ಅಭ್ಯರ್ಥಿಯು ರೂ . 1000 /- ಭದ್ರತಾ ಠೇವಣಿಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ 

ಹಾಜರುಪಡಿಸುವುದು ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದ್ರತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ ಮಾಡಿಕೊಳ್ಳುವುದು. 
12 . ಅಭ್ಯರ್ಥಿಯ ಜೇಷ್ಠತೆಯು ನೇಮಕಾತಿ ಪ್ರಾಧಿಕಾರದ ಉಲ್ಲೇಖ (4) ರಲ್ಲಿನ ಆಯ್ಕೆ ಪಟ್ಟಿಯಲ್ಲಿ ಪ್ರಸ್ತುತ ಇದ್ದಂತೆಯೇ ಇರತಕ್ಕದ್ದು ಹಾಗೂ 

ತದನಂತರ ಈ ಸಂಬಂಧ ಸರ್ಕಾರ ಹೊರಡಿಸುವ ಕಾನೂನು ತಿದ್ದುಪಡಿಗಳಿಗೆ ಒಳಪಟ್ಟಿರುತ್ತದೆ. 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 
ಗ್ರಾಮಲೆಕ್ಕಿಗರ ನೇಮಕಾತಿ ಸಮಿತಿ, 

ಹಾಸನ ಜಿಲ್ಲೆ, ಹಾಸನ. 


ಪಿ . ಆರ್ . 52 


KARNATAKA STATE BOARD OF WAKFS 


No. KSBW / REG/ 42/ MYA/ 2011 -12, Dated : 16 -12- 2011 


CERTIFICATE OF REGISTRATION 


It is hereby certified that the below mentioned Wakf is registered with the Karnataka State Board of Wakfs under Section 
36 of the Wakf Act, 1995. 
Sl. No. of Name, Class & 

Name of the 
Kitabul Awkaf Description of the Wakfs 

Particulars ofWakf Properties 

Muthavalli 


109 


Nagamangala Muslim 


Welfare Association , 
Nagamangala Town , 
Mandya District 


Managing 
Committee 
represented by its 
President. 


PROPERTIES 
Site No. 59/62 , Nagamangala Town , Mandya 
District, 
Measuring : 93 x 157 

BOUNDARIES 
East : Yelamma Devaru land . 
West : Muddegowdana Koppalu Road, 
North : Donde Madahalli Road . 
South : Shamimunissa & Shafiulla Site . 
Land donated by Smt. J. R . Geetha W /o Sri 
Suresh Gowda , 
No . 866 / 1, 515 Colony, New Thippasandra 
Bangalore. 


Addl. Chief Executive Officer [l/c ], 
Karnataka State Board ofWakfs , 


PD 32 


